(//50-0೧೦/2515/1//೧೧.47/2009-2011 







ಬ್‌ 


ಕರ್ನಾಟಕ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೬ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೨೮, ೨೦೧೧ (ವೈಶಾಖ ೮, ಶಕ ವರ್ಷ ೧೯೩೩) ಸಂಚಿಕೆ ೧೭ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 
ಕರ್ನಾಟಿಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಕುಕ 16 ಎಂಎಸ್‌ಎಸ್‌2011, ಬೆಂಗಳೂರು, ದಿನಾಂಕ: 19ನೇ ಮಾರ್ಚ್‌, 2011 

ಭಾಗ-1 
2011ನೇ ಕ್ಯಾಲೆಂಡರ್‌ ವರ್ಷಕ್ಕೆ 60 ವರ್ಷಗಳ ವಯೋಮಿತಿ ಪೂರ್ಣಗೊಳ್ಳುವ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗೆ ಸೇರಿದ ಈ 
ಕೆಳಕಂಡ ಪತ್ರಾಂಕಿತ ವೈದ್ಯಾಧಿಕಾರಿಗಳನ್ನು ಅವರುಗಳ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ವಯೋನಿವೃತ್ತಿ ಹೊಂದಲು, ಅವರುಗಳಿಂದ 
ಸರ್ಕಾರಕ್ಕೆ ಬರಬೇಕಾದ ಯಾವುದೇ ರೀತಿಯ ಬಾಕಿ ಏನಾದರೂ ಇದ್ದಲ್ಲಿ ಸದರಿಯವರ ನಿವೃತ್ತಿ ಉಪದಾನಗಳಿಂದ ಮುರಿದುಕೊಳ್ಳುವ 

ಷರತ್ತಿಗೊಳಪಡಿಸಿ ಸರ್ಕಾರವು ಅನುಮತಿ ನೀಡಿದೆ. 









































ಕ ವಯೋನಿವೃತ್ತಿ 
4 ವೈದ್ಯಾಧಿಕಾರಿಗಳ ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ ಜನ್ನ ದಿನಾಂಕ | ಹೊಂದಲಿರುವ 
ಸಂ. ಸ್ರಿ fr) Fp) ಪ್‌ ಥಿ ೬ 
ದಿನಾಂಕ 
(1) (2) (3) (4) 
i ಡಾ: ಶ್ರೀಧರ್‌ ಮೂರ್ತಿ ಆರ್‌.ವಿ. ಆರ್‌.ಸಿ.ಹೆಚ್‌. ಅಧಿಕಾರಿಗಳು, ಜಿಲ್ಲಾ ಆಕುಕ ಕಛೇರಿ, 
ಬೆಂಗಳೂರು (ಗಾ). ಜೆಂಗಳೂರು: 12/01/1951 31/01/2011 
2 ಡಾ: ಅಶೋಕ್‌ ಟಿ. ಅಂಬುರೆ, ಸಾರ್ವಜನಿಕ ಆಸ್ಪತ್ರೆ, ಜೀವರ್ಗಿ, ಗುಲ್ಬರ್ಗಾ ಜಿಲ್ಲೆ. 13/01/1951 31/01/2011 
ಶಿ ಡಾ: ಚಂದ್ರಶೇಖರ್‌ ನಾಯಕ್‌ ಕೆ. ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು ಕುಟುಂಬ 15/01/1951 31/01/2011 
' ಕಲ್ಯಾಣ ಸಂಸ್ಥೆ, ಬೆಂಗಳೂರು 
y ಡಾ: ಪಾಟೀಲ್‌ ಪಿ.ಎ., ವೈದ್ಯಾಧಿಕಾರಿಗಳು. ಪ್ರಾ.ಆ.ಕೇಂದ್ರ, ಅಕ್ಕೋಳ, ಚಿಕ್ಕೋಡಿ 17/01/1951 31/01/2011 
"| ತಾಲ್ಲೂಕು, ಬೆಳಗಾವಿ ಜಿಲ್ಲೆ. 
5. | ಡಾ: ಹನುಮಪ್ಪ ಬೋವಿ, ಕುಷ್ಠರೋಗ ನಿಯಂತ್ರಣಾಧಿಕಾರಿ, ರಾಯಚೂರು. 18/01/1951 31/01/2011 
ಡಾ: ರಾಮೇಗೌಡ ಆರ್‌.ಬಿ., ಹಿರಿಯ ತಜ್ಞರು, ಪಿ.ಕೆ.ಟಿ.ಬಿ. ಮತ್ತು ಸಿ.ಡಿ. ಆಸ್ಪತ್ರೆ, 24/01/1951 31/01/2011 
| ಮೈಸೂರು 
7 ಡಾ: ಪ್ರಹ್ಲಾದ ಮೂರ್ತಿ, ಕಿಮ್ಸ್‌, ಹುಬ್ಬಳ್ಳಿ 06/02/1951 28/02/2011 
8. ಡಾ: ಕೆ.ವಿ. ಅಚ್ಯುತ, ಜಿಲ್ಲಾ ಆಸ್ಪತ್ರೆ. ಧಾರವಾಡ 09/02/1951 28/02/2011 
9. | ಡಾ: ಮಹಲಿಂಗಪ್ಪ ಸಿ. ವೈದ್ಯಾಧಿಕಾರಿಗಳು, ಪ್ರಾ.ಆ.ಕೇ೦ದ್ರ, ಶಿವನಿ, ಚಿಕ್ಕಮಗಳೂರು ಜಿಲ್ಲೆ. 12/02/1951 28/02/2011 














(೨೦೯) 

























































































೨೧೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ ಭಾಗ-೨ 

ಸ ಡಾ: ಶ್ರೀಕಾಂತ್‌ ರಾಮಚಂದ್ರ ಗಾರ್ಗಿ, ಉಪನಿರ್ದೇಶಕರು, ರಾಜ್ಯ ಕುಟುಂಬ ಕಲ್ಯಾಣ 21/02/1951 28/02/2011 
' ಸಂಸ್ಥೆ. ಬೆಂಗಳೂರು 

1. | ಡಾ: ಎಂ.ಎಸ್‌. ಕೆಂಪೇಗೌಡ, ರೆಸಿಡೆಂಟ್‌ ಎಂ.ಎಂ.ಸಿ.ಆರ್‌.ಐ., ಮೈಸೂರು. 02/03/1951 31/03/2011 

12. | ಡಾ: ಕರಣಪ್ಪ ಬಂಗಾರಿ, ಸಹ ಪ್ರಾಧ್ಯಾಪಕರು, ಎಂ.ಎಂ.ಸಿ.ಆರ್‌.ಐ., ಮೈಸೂರು. 03/03/1951 31/03/2011 

13. | ಡಾ: ಎಂ. ಸುಖರಾಜ್‌, ಪ್ರಾಧ್ಯಾಪಕರು, ಎಂ.ಎಂ.ಸಿ.ಆರ್‌.ಐ., ಮೈಸೂರು. 04/03/1951 31/03/2011 

14. ಡಾ: ಶಿವರಾಂ. ಬಿ.ಟಿ., ಜಿಲ್ಲಾ ಶಸ್ತ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ಚಾಮರಾಜನಗರ. 04/03/1951 31/03/2011 

15. | ಡಾ: ಬಸವರಾಜ್‌ ಬಿ. ಅಟ್ಲಾಪುರೆ, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಚಾಮರಾಜನಗರ. 05/03/1951 31/03/2011 

16. ಡಾ: ವಿಮಲಾಬಾಯಿ ಡಿ, ಹಿರಿಯ ತಜ್ಞರು, ಮೆಗ್ಗಾನ್‌ ಆಸ್ಪತ್ರೆ, ಶಿವಮೊಗ್ಗ. 08/03/1951 31/03/2011 

yp ಡಾ: ಬಿ.ಬಿ. ಬೇಲೂರು, ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ತಾಲ್ಲೂಕು 10/03/1951 31/03/2011 
' | ಆರೋಗ್ಯಾಧಿಕಾರಿಗಳ ಕಛೇರಿ, ಹುಬ್ಬಳ್ಳಿ. 

18. (ಡಾ: ಹಳ್ಳಿಕೇರಿ ಬಿ.ಕೆ, ಹಿರಿಯ ತಜ್ಞರು, ಕುಷ್ಠರೋಗ ಆಸ್ಪತ್ರೆ, ಮಾಗಡಿ ರಸ್ತೆ, ಬೆ೦ಗಳೂರು 31/03/1951 31/03/2011 

19. | ಡಾ: ಶಿವಶಂಕರಯ್ಯ ಎಸ್‌.ಎಂ, ಪ್ರಾಧ್ಯಾಪಕರು, ಎಂ.ಎಂ.ಸಿ.ಆರ್‌.ಐ., ಮೈಸೂರು. 06/04/1951 30/04/2011 

20. | ಡಾ: ಅರುಣಾಚಲಯ್ಯ ಎಸ್‌.ಎಂ. ಜಿಲ್ಲಾ ಆಸ್ಪತ್ರೆ, ತುಮಕೂರು 09/04/1951 30/04/2011 

21. | ಡಾ: ನಟರಾಜ್‌ ಟಿ.ಎಂ, ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ರಾಯಚೂರು 15/04/1951 30/04/2011 

22. | ಡಾ: ಚಂದ್ರಕಾಂತ ಖೇಡೆ, ಹಿರಿಯ ತಜ್ಞರು, ಸಾ.ಆಸ್ಪತ್ರೆ. ಬಸವಕಲ್ಯಾಣ, ಬೀದರ್‌ ಜಿಲ್ಲೆ. 03/05/1951 31/05/2011 

23. | ಡಾ: ಗಿರಿಜ ಎನ್‌.ಎಸ್‌., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕನಕಪುರ 04/05/1951 31/05/2011 

24. | ಡಾ: ಈರಣ್ಣ ವಾಲೀಕರ್‌, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 05/05/1951 31/05/2011 

೨ ಡಾ: ಪಿ.ಬಿ. ಹಿರೇಮಠ್‌, ವೈದ್ಯಾಧಿಕಾರಿಗಳು, ಸ.ಆ.ಕೇಂದ್ರ, ಅರಕೇರ, ದೇವದುರ್ಗ 08/05/1951 31/05/2011 
"| ತಾಲ್ಲೂಕು, ರಾಯಚೂರು ಜಿಲ್ಲೆ. 

ಸ ಡಾ: ಎಸ್‌. ಪ್ರಕಾಶ್‌, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ತರಬೇತಿ 10/05/1951 31/05/2011 
ಸಂಸ್ಥೆ, ಬೆಂಗಳೂರು 

27. | ಡಾ: ವಿಶ್ವಾರಾಧ್ಯ ಎಂ., ಅಧೀಕ್ಷಕರು, ಕೆ.ಸಿ.ಜನರಲ್‌ ಆಸ್ಪತ್ರೆ, ಮಲ್ಲೇಶ್ವರಂ, ಬೆಂಗಳೂರು 15/05/1951 31/05/2011 

ಸ ಡಾ: ಬೈರಾರೆಡ್ಡಿ ಬಿ.ಎನ್‌. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, 16/05/1951 31/05/2011 
| ಚಿಕ್ಕಬಳ್ಳಾಪುರ. 

೪ 

ಹ ಡಾ: ಸುಂದರ್‌ ಕುಮಾರ್‌ ಸಿ. ಸಮುದಾಯ ಆರೋಗ್ಯ ಕೇ೦ದ್ರ, ಹಾರೋಹಳ್ಳಿ, ಕನಕಪುರ 25/05/1951 31/05/2011 
| ತಾಲ್ಲೂಕು, ರಾಮನಗರ ಜಿಲ್ಲೆ. 

ಸ ಡಾ: ಅನಿಸೂರ್‌ ರೆಹಮಾನ್‌, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕೆ.ಆರ್‌.ನಗರ, 26/05/1951 31/05/2011 
" | ಮೈಸೂರು ಜಿಲ್ಲೆ. 

31. ಡಾ: ದೊಡ್ಡವಾಡಿ ಜಿ.ವಿ. ಜಿಲ್ಲಾ ಆಸ್ಪತ್ರೆ, ಬೆಳಗಾವಿ. 01/06/1951 31/05/2011 

32. | ಡಾ: ಶೇಖ ಎಸ್‌.ಡಿ. ಸಾರ್ವಜನಿಕ ಆಸ್ಪತ್ರೆ, ದಾಂಡೇಲಿ, ಉತ್ತರ ಕನ್ನಡ ಜಿಲ್ಲೆ. 01/06/1951 31/05/2011 

33, ಡಾ: ಎಸ್‌.ಬಿ.ಹಿರೇಹೊಳಿ, ಜಿಲ್ಲಾ ಕುಷ್ಠರೋಗ ನಿಯಂತ್ರಣಾಧಿಕಾರಿಗಳು, ಗದಗ 01/06/1951 31/05/2011 

34. ಡಾ: ಟಿ.ಸಿ. ರುದ್ರಪ್ಪ, ಹಿರಿಯ ತಜ್ಞರು, ಕಿಮ್ಸ್‌ ಆಸ್ಪತ್ರೆ, ಹುಬ್ಬಳ್ಳಿ 01/06/1951 31/05/2011 

ಸ ಡಾ: ಮಹಮ್ಮದ್‌ ನಸುಲ್ಲಾ ಷರೀಫ್‌, ವೈದ್ಯಾಧಿಕಾರಿ, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ 02/06/1951 30/06/2011 
"| ನಿಗಮ, ಬೆ೦ಗಳೂರು 

36. | ಡಾ: ವಿ. ಅರವಿಂದಪ್ಪ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ಮಂಡ್ಯ. 10/06/1951 30/06/2011 

i ಡಾ: ಜಗನ್ನಾಥ್‌ ಹೆಚ್‌., ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳು, ದಕ್ಷಿಣ 17/06/1951 30/06/2011 
| ಕನ್ನಡ 




















೨೧೧ 






















































































ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ 
3 ಡಾ: ಚಂದ್ರಶೇಖರ್‌, ಹಿರಿಯ ತಜ್ಞರು, ಎಸ್‌.ಡಿ.ಎಸ್‌.ಟಿ.ಬಿ. ಮತ್ತು ಸಿಡಿ ಆಸ್ಪತ್ರೆ, 18/06/1951 30/06/2011 
"| ಹೊಸೂರು ರಸ್ತೆ, ಬೆಂಗಳೂರು. 

39. | ಡಾ: ಮಲ್ಲಿಕಾರ್ಜುನ ಜಿ. ಹಿರಿಯ ತಜ್ಞರು, ವೈದ್ಯಕೀಯ ಮಹಾವಿದ್ಯಾಲಯ ಆಸ್ಪತ್ರೆ, 01/07/1951 30/06/2011 
ವಿಮ್ಸ್‌ ಬಳ್ಳಾರಿ. 

40. | ಡಾ: ಎಸ್‌. ಪಾಂಡು, ಪ್ರಾಧ್ಯಾಪಕರು, ಎ೦.ಎ೦.ಸಿ.ಆರ್‌.ಐ., ಮೈಸೂರು. 08/07/1951 31/07/2011 

41. | ಡಾ: ರಮಾದೇವಿ ಎನ್‌.ಟಿ. ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ಬೆಂಗಳೂರು ದಕ್ಷಿಣ 09/07/1951 31/07/2011 

42. | ಡಾ: ಎಂ.ಎ. ಸಲೀಮ್‌, ಕುಷ್ಠರೋಗ ನಿವಾರಣಾ ವೈದ್ಯಾಧಿಕಾರಿಗಳು, ರಾಯಚೂರು 15/07/1951 31/07/2011 

43. | ಡಾ: ಎನ್‌. ರೂಪೇಶ್‌, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಹುಣಸೂರು, ಮೈಸೂರು 22/07/1951 31/07/2011 
ಜಿಲ್ಲೆ. 

44. | ಡಾ: ವೈ. ಲಕ್ಷ್ಮಣ್‌, ಪ್ರಾಧ್ಯಾಪಕರು, ಎಂ.ಎಂ.ಸಿ.ಆರ್‌.ಐ., ಮೈಸೂರು. 31/07/1951 31/07/2011 

45 ಡಾ: ಸಂಗ್ರಾಮ ಎಂ. ಕುದರೆ, ಸಾಮಾನ್ಯ ಕರ್ತವ್ಯ ವೈದ್ಯಾಧಿಕಾರಿ, ಪ್ರಾ.ಆ.ಕೇಂದ್ರ, 01/08/1951 31/07/2011 
ಮಂಠಾಳ, ಬಸವಕಲ್ಲಾಣ ತಾಲ್ಲೂಕು, ಬೀದರ್‌ ಜಿಲ್ಲೆ 

46. | ಡಾ: ಅಣ್ಣಾರಾವ್‌ ಪಾಟೀಲ್‌, ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ಸೇಡಂ, ಗುಲ್ಬರ್ಗಾ ಜಿಲ್ಲೆ. 01/08/1951 31/07/2011 

47 ಡಾ: ಬಸವನಗೌಡ ವಡಗೇರಿ, ಹಿರಿಯ ವೈದ್ಯಾಧಿಕಾರಿ, ಯು.ಕೆ.ಪಿ. ಆಲಮಟ್ಟಿ, ಬಸವನ 03/8/1951 31/08/2011 
ಬಾಗೇವಾಡಿ, ಬಿಜಾಪುರ ತಾಲ್ಲೂಕು 

48 ಡಾ: ಪಂಪಣ್ಣ ಜಂತಕಲ್‌, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಲಿಂಗಸಗೂರು, 05/08/1951 31/08/2011 
ರಾಯಚೂರು ಜಿಲ್ಲೆ 

49. | ಡಾ: ಸುಮೇದ ಆರ್‌. ದೇಸಾಯಿ, ನಿರ್ದೇಶಕರು, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ 20/08/1951 31/08/2011 
ಸೇವೆಗಳು, ಬೆ೦ಗಳೂರು 

50. | ಡಾ: ಚಂದ್ರಶೇಖರ ಸಂಕನೂರು, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 21/08/1951 31/08/2011 

51. | ಡಾ: ನಾಗೇಶ್‌ ಡಿ. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ದೇವನಹಳ್ಳಿ, ಬೆಂಗಳೂರು 22/08/1951 31/08/2011 
(ಗ್ರಾ) ಜಿಲ್ಲೆ 

52. ಡಾ: ವಿ. ಎ. ವಸ್ತದ, ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಹಾವೇರಿ 08/09/1951 30/09/2011 

53. | ಡಾ: ಮಾಲಾವತಿ ಎಸ್‌.ಪಿ. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಟಿ. ನರಸೀಪುರ, 28/09/1951 30/09/2011 
ಮೈಸೂರು ಜಿಲ್ಲೆ 

54. | ಡಾ: ಪಾಲೇಕರ್‌ ವಿ.ಡಿ. ಅಪರ ನಿರ್ದೇಶಕರು (ಪಾ.ಆ), ಆರೋಗ್ಯ ಮತ್ತು 01/10/1951 30/09/2011 
ಕು.ಕ.ಸೇವೆಗಳು, ಬೆ೦ಗಳೂರು 

55. | ಡಾ: ರಮೇಶ್‌ ನಾಯಕ್‌ ಹೆಚ್‌.. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ನೆಲಮಂಗಲ, 03/10/1951 31/0/2011 
ಬೆ೦ಗಳೂರು (ಗ್ರಾ) ಜಿಲ್ಲೆ 

56. | ಡಾ: ನಾರಾಯಣ ಪೆಂಡ್ಲೀಕರ್‌, ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಲಿಂಗಸಗೂರು, 08/10/1951 31/10/2011 
ರಾಯಚೂರು ಜಿಲ್ಲೆ 

57. | ಡಾ: ಶಿವಣ್ಣ ಬಿ. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಹುಣಸೂರು 11/10/1951 31/10/2011 

58. | ಡಾ: ಬಸವಂತರಾವ್‌ ಬಿ. ಶೆಟ್ಟಿ, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗಾ 25/10/1951 31/10/2011 

59 | ಡಾ: ಮಲ್ಲಿಕಾರ್ಜುನ್‌ ಪುರಾಣಿಕ್‌, ಉಪ ನಿರ್ದೇಶಕರು, ರಾಜ್ಯ ಆರೋಗ್ಯ ಮತ್ತು 31/10/1951 31/10/2011 
ಕುಟುಂಬ ಕಲ್ರಾಣ ಸಂಸ್ಥೆ, ಬೆಂಗಳೂರು 

60. | ಡಾ: ಉಸ್ತಿಲಾ ರಮಾದೇವಿ, ಅಧೀಕ್ಷಕರು, ಹೆಚ್‌.ಎಸ್‌.ಐ.ಎಸ್‌. ಘೋಷಾ ಆಸ್ಪತ್ರೆ, 01/1/1951 31/0/2011 
ಶಿವಾಜಿನಗರ, ಬೆ೦ಗಳೂರು 

61. | ಡಾ: ಕುಮಾರ್‌ ಎಂ. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕೊಳ್ಳೇಗಾಲ, 02/1/1951 30/1/2011 
ಚಾಮರಾಜನಗರ ಜಿಲ್ಲೆ 

62. ಡಾ: ಸಿ. ಸಿ. ಕರಡಿಗುದ್ದಿ, ಜಿಲ್ಲಾ ಕ್ಷಯರೋಗ ನಿಯಂತ್ರಣಾಧಿಕಾರಿ, ಬೆಳಗಾಂ 04/11/1951 30/1/2011 

63. | ಡಾ: ಪಾಟೀಲ್‌ ಕೆ. ಜಿ, ಸಾರ್ವಜನಿಕ ಆಸ್ಪತ್ರೆ, ಭೈಲಮಂಗಲ, ಬೆಳಗಾಂ ಜಿಲ್ಲೆ 13/1/1951 30/1/2011 

64. | ಡಾ: ಪಂಚಾಕ್ಷರಿ, ಸಹಾಯಕ ಪೌಷ್ಠಿಕ ಆಹಾರ ಅಧಿಕಾರಿ, ಸಾರ್ವಜನಿಕ ಶಿಕ್ಷಣ ಇಲಾಖೆ, 23/11/1951 30/1/2011 
ಬೆಂಗಳೂರು 




















೨೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ ಭಾಗ-೨ 






































65. | ಡಾ: ಬಣಕಾರ್‌ ಶಿವಾನಂದ ಮಲ್ಲಪ್ಪ, ಆಡಳಿತ ವೈದ್ಯಾಧಿಕಾರಿಗಳು, ಸಾರ್ವಜನಿಕ ಆಸ್ಪತ್ರೆ, 04/12/1951 31/12/2011 
ಪಾವಗಡ 

66. | ಡಾ: ವನಮಾಲ ಡಿ. ಶ್ಯಾನಭಾಗ, ತಾಲ್ಲೂಕು ಆರೋಗ್ಯಾಧಿಕಾರಿ, ಕುಮಟ, ಉತ್ತರ ಕನ್ನಡ 15/12/1951 31/12/2011 
ಜಿಲ್ಲೆ 

67. ಡಾ: ಸುಬ್ಬಯ್ಯ ರಮೇಶ್‌, ತಜ್ಞರು, ಪಿ.ಕೆ.ಟಿ.ಬಿ., ಮೈಸೂರು 15/12/1951 31/12/2011 

68. | ಡಾ: ಹೇಮಲತ ಕೆ. ಆರ್‌ ವೈದ್ಯಾಧಿಕಾರಿ, ಕೆ.ಜಿ.ಎಫ್‌. ಬೆಂಗಳೂರು 17/12/1951 31/12/2011 

69. | ಡಾ: ರಂಗನಾಯಕ್‌, ಹಿರಿಯ ತಜ್ಞರು, ಮಿಂಟೋ ಕಣ್ಣಾಸ್ಪತ್ರೆ, ಬೆಂಗಳೂರು 01/01/1952 31/12/2011 

ಭಾಗ-2 


ಈ ಕೆಳಕಂಡ ವೈದ್ಯಾಧಿಕಾರಿಗಳ ವಿರುದ್ಧ ಇಲಾಖಾ ವಿಚಾರಣೆ ಇರುವ ಪ್ರಯುಕ್ತ ಇವರುಗಳಿಗೆ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿ ನಿಯಮ 214 ರನ್ವಯ ತಾತ್ಕಾಲಿಕ ಪಿಂಚಣಿ ಹೊರತುಪಡಿಸಿ, ಉಳಿದ ನಿವೃತ್ತಿ ಉಪದಾನಗಳನ್ನು ತಡೆಹಿಡಿಯುವ ಷರತ್ತುಗೊಳಪಡಿಸಿ, 
ಅವರ ಹೆಸರಿನ ಮುಂದೆ ತೋರಿಸಿರುವ ದಿನಾಂಕದಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 


















































ಘ ವಹಾನವ್ಯ್ತ 
ಸ ವೈದ್ಯಾಧಿಕಾರಿಗಳ ಹೆಸರು ಮತ್ತು ಕರ್ತವ್ನ ನಿರ್ವಹಿಸುತ್ತಿರುವ ಸ್ಥಳ ಜನ್ನ ದಿನಾಂಕ | ಹೊಂದಲಿರುವ 
ಸಂ. ಸ್ರಿ fr) Fp) ಪ್‌ ಥಿ ೬ 
ದಿನಾಂಕ 
(1) (2) (3) (4) 
ಡಾ: ನಾಗರಾಜು ಆರ್‌., ತಾಲ್ಲೂಕು ಆರೋಗ್ಯಾಧಿಕಾರಿಗಳು, ಗುಂಡ್ಲುಪೇಟೆ, 
1 ಚಾಮರಾಜನಗರ ಜಿಲ್ಲೆ 02/01/1951 31/01/2011 
2 ಡಾ: ಬಾಲಕೃಷ್ಣ ಹೆಚ್‌. ಟಿ. ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ತುಮಕೂರು 21/01/1951 31/01/2011 
3 ಡಾ: ನುಸ್ರತುಲ್ಲಾ ಖಾನ್‌ ಕೆ ಎಂ. ಸಾರ್ವಜನಿಕ ಆಸ್ಪತ್ರೆ, ಹರಪ್ಪನ ಹಳ್ಳಿ, ದಾವಣಗೆರೆ ಜಿಲ್ಲೆ 21/01/1951 31/01/2011 
4 ಡಾ: ನಳಿನಿ ಎಸ್‌. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಕಾರ್ಕಳ, ಉಡುಪಿ ಜಿಲ್ಲೆ 15/02/1951 28/02/2011 
5 ಡಾ: ಬಿ. ಹೆಚ್‌. ಕಾಮರೆಡ್ಡಿ, ಜಿಲ್ಲಾ ಮಲೇರಿಯಾಧಿಕಾರಿ, ಬೆಳಗಾಂ, 06/03/1951 31/03/2011 
6 | ಡಾ: ದೇವೇಂದ್ರಪ್ಪ ಕೆ. ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಗುಲ್ಬರ್ಗ 07/03/1951 | 31/03/2011 
7 ಡಾ: ರಾಯಣ್ಣವನರ್‌ ಡಿ.ಎಸ್‌. ಜಿಲ್ಲಾ ಶಸ್ತ್ರ ಚಿಕಿತ್ಸಕರು, ಜಿಲ್ಲಾ ಆಸ್ಪತ್ರೆ, ಕಾರವಾರ 14/04/1951 30/04/2011 
8 (ಡಾ: ತ್ರಿವೇಣಿ ಕೆ. ಫಸ್ತೆ, ಅಧೀಕ್ಷಕರು, ಟಿ.ಬಿ. ಆಸ್ಪತ್ರೆ, ಬಿಜಾಪುರ 14/04/1951 | 30/04/2011 
9 ಡಾ: ಸೈಯದ್‌ ಮೆಹಮೂದ್‌, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಯಲಬುರ್ಗಾ 15/05/1951 31/05/2011 
10 | ಡಾ: ದೇಸಾಯಿ ಸಿ.ಡಿ. ಜಿಲ್ಲಾ ಮಲೇರಿಯಾಧಿಕಾರಿಗಳು, ಕೊಪ್ಪಳ 01/06/1951 31/05/2011 
1 | ಡಾ: ತರಸಾಲಪ್ಪ ಕೆ. ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಹೊಸಪೇಟೆ, ಬಳ್ಳಾರಿ ಜಿಲ್ಲೆ 05/06/1951 30/06/2011 
12 | ಡಾ: ಪ್ರಕಾಶ್‌ ಕಪಾಟೆ, ಸಹಾಯಕ ಪ್ರಾಧ್ಯಾಪಕರು, ಎಂ.ಎಂ.ಸಿ.ಆರ್‌.ಐ. ಮೈಸೂರು 06/06/1951 30/06/2011 
13 | ಡಾ: ಬಿ. ಹೆಚ್‌. ದೊಡ್ಡಮನಿ, ಸಾರ್ವಜನಿಕ ಆಸ್ಪತ್ರೆ, ರಾಮದುರ್ಗ, ಬೆಳಗಾಂ ಜಿಲ್ಲೆ 06/06/1951 30/06/2011 
ಡಾ: ಸಿ. ಬಿ. ಬಸವರಾಜು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, 
14 ಕೊಪಳ 11/09/1951 30/09/2011 


00) 





ಶ್ರ 


15 ಎಸ್‌. ಕೆ. ಕಟ್ಟ, ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಸವಣೂರು, ಹಾವೇರಿ ಜಿಲ್ಲೆ 21/09/1951 30/09/2011 





16 | ಡಾ: ಸೂರ್ಯವಂಶಿ ವಿ.ಬಿ. ಹಿರಿಯ ತಜ್ಞರು, ಜಿಲ್ಲಾ ಆಸ್ಪತ್ರೆ, ಕಾರವಾರ 01/10/1951 30/09/2011 





ಡಾ: ಪರಶಿವಮೂರ್ತಿ ಬಿ., ಹಿರಿಯ ತಜ್ಞರು, ಸಾರ್ವಜನಿಕ ಆಸ್ಪತ್ರೆ, ಶ್ರೀರಂಗಪಟ್ಟಣ, 


! ಮಂಡ್ಯ ಜಿಲ್ಲೆ 


06/10/1951 31/10/2011 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ. ಎಸ್‌. ಸರೋಜಮ್ಮ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 442 ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. 


ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ ೨೧೩ 





ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಡಿ 17 ಡಿಎಆರ್‌ 2011, ಬೆ೦ಗಳೂರು, ದಿನಾಂಕ: 26ನೇ ಮಾರ್ಚ್‌, 2011. 


ಲೋಕೋಪಯೋಗಿ ಇಲಾಖೆಯ, ಅಧಿಸೂಚನೆ ಸಂಖ್ಯೆ: ಲೋಇ 767 ಸೇಸಎ 2010, ದಿನಾಂಕ:13-01-2011ರಲ್ಲಿ ಶ್ರೀ ಎಂ.ಜಿ. ಕುಲಕರ್ಣಿ, 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರ ಸೇವೆಯನ್ನು ಸರ್ವ ಶಿಕ್ಷಣ ಅಭಿಯಾನ ಯೋಜನೆಯಡಿ ಸಹಾಯಕ ಕಾರ್ಯಪಾಲಕ 
ಅಭಿಯಂತರ ಹುದ್ದೆಗೆ ನೇಮಿಸುವ ಸಲುವಾಗಿ ಶಿಕ್ಷಣ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಶ್ರೀ ಎಂ.ಜಿ. ಕುಲಕರ್ಣಿ, ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ರಾಜ್ಯ ಯೋಜನಾ ನಿರ್ದೇಶಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆ 
ಬೆಂಗಳೂರು ಇಲ್ಲಿ ಶಿಕ್ಷಣ ಇಲಾಖೆಯ ಆದೇಶ ಸಂಖ್ಯೆ: ಇಡಿ 90 ಎಂಸಿಡಿ 2010 ದಿನಾಂಕ : 10-08-2010ರಂತೆ ಹೊಸದಾಗಿ ಸೃಜಿಸಿರುವ 
ಸಹಾಯಕ ಕಾರ್ಯಪಾಲಕ ಅಭಿಯಂತರರ ಹುದ್ದೆಗಳ ಪೈಕಿ ಬೆಳಗಾವಿ ವಿಭಾಗದ ಖಾಲಿ ಹುದ್ದೆಗೆ ಮರು ನಿಯುಕ್ತಿಗೊಳಿಸಿದೆ. ಸದರಿಯವರ 
ನಿಯೋಜನಾ ಷರತ್ತುಗಳನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ.ಎನ್‌. ಸೋಮಶೇಖರ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 443 ಶಿಕ್ಷಣ ಇಲಾಖೆ (ಆಡಳಿತ) 


ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 62 ಇಪಿಎಸ್‌ 2010, ಬೆಂಗಳೂರು, ದಿನಾಂಕ: 31ನೇ ಮಾರ್ಚ್‌, 2011. 


ರಾಜ್ಯ ಅಬಕಾರಿ ಸೇವೆಗೆ ಸೇರಿದ ಶ್ರೀ ಡಿ.ಎಸ್‌. ನಾಗೇಂದ್ರಪ್ಪ ಅಬಕಾರಿ ಅಪರ ಆಯುಕ್ತರು, (ಜಾರಿ ಮತ್ತು ಅಪರಾಧ) ಅಬಕಾರಿ ಆಯುಕ್ತರ 
ಕಛೇರಿ, ಬೆಂಗಳೂರು ಇವರು ದಿನಾಂಕ: 31-3-2011ರಂದು ಸೇವೆಯಿಂದ ವಯೋ ನಿವೃತ್ತಿ ಹೊಂದಲಿದ್ದು, ಸದರಿಯವರ ವಯೋ ನಿವೃತ್ತಿಯಿಂದ 
ತೆರವಾಗಲಿರುವ ಹುದ್ದೆ ಶ್ರೀ ಹೆಚ್‌.ಪಿ. ಈರಪ್ಪ, ಅಬಕಾರಿ ಅಪರ ಆಯುಕ್ತರು, ಕರ್ನಾಟಕ ರಾಜ್ಯ ಪಾನೀಯ ನಿಗಮ ನಿಯಮಿತ, ಬೆಂಗಳೂರು. 
ಇವರನ್ನು ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಸ್‌.ಜಿ. ನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ.ಆರ್‌. 444 ಆರ್ಥಿಕ ಇಲಾಖೆ (ಅಬಕಾರಿ). 


ಒಳಾಡಳಿತ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಒಳ 320 ಹೊಸಿಪ 2010, ಬೆಂಗಳೂರು, ದಿನಾಂಕ: 01ನೇ ಏಪ್ರಿಲ್‌, 2011. 


ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಇ 169 ಪೊಸಿಪ 2006 ದಿನಾಂಕ 26-07-2006ರ ಪ್ರಕಾರ ಕರ್ನಾಟಕ ಲೋಕಸೇವಾ ಆಯೋಗದ 
ಮೂಲಕ ಕರ್ನಾಟಕ ಗೆಜೆಟೆಡ್‌ ಪೊಬೇಷನರ್‌ಗಳ (ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕ) ನಿಯಮಗಳು, 1997ರಡಿಯಲ್ಲಿ ಡಿವೈ.ಎಸ್‌.ಪಿ (ಸಿವಿಲ್‌) 
ವೃಂದದ ಹುದ್ದೆಗೆ ನೇರ ನೇಮಕಾತಿಗೊಂಡ ಈ ಕೆಳಕಂಡ ಅಧಿಕಾರಿಗಳು 2 ವರ್ಷಗಳ ಪರೀಕ್ಷಾರ್ಥ ಅವಧಿಯನ್ನು ಅವರ ಹೆಸರಿನ ಮುಂದೆ 
ಸೂಚಿಸಿರುವ ದಿನಾಂಕಗಳಂದು ತೃಪ್ತಿಕರವಾಗಿ ಪೂರೈಸಿರುತ್ತಾರೆಂದು ಕರ್ನಾಟಕ ನಾಗರೀಕ ಸೇವಾ (ಪರೀಕ್ಷಾರ್ಥ) ನಿಯಮಗಳು, 1977ರ ನಿಯಮ 
5(1)(ಎ) ಪ್ರಕಾರ ಘೋಷಿಸಲಾಗಿದೆ. 























ಕ್ರಸಂ. ಹೆಸರು (ಶ್ರೀಯುತರು) ವರದಿ ಮಾಡಿದ ದಿನಾಂಕ ಸುತನ] ೫00 
1 |ಟ. ಶ್ರೀಧರ 9-8-2006 ಪೂರ್ವಾಹ್ನ 8-2-2009 
2. ಎ೦. ಅಶ್ವಿನಿ 4-8-2006 ಪೂರ್ವಾಹ್ನ 3-2-2009 
3. | ಜಿನೇಂದ್ರ ಖನಗಾವಿ 11-8-2006 ಅಪರಾಹ್ನ 11-2-2009 
4. (ಜಿಕೆ. ರಶ್ಮಿ 2-8-2006 ಪೂರ್ವಾಹ್ನ 1-2-2009 
5. | ಎನ್‌. ವಿಷ್ಣುವರ್ಧನ್‌ 10-8-2006 ಪೂರ್ವಾಹ್ನ 9-2-2009 

















೨೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ ಭಾಗ-೨ 




















6. ಕೆ.ವಿ. ಜಗದೀಶ್‌ 31-7-2006 ಪೂರ್ವಾಹ್ನ 30-2-2009 

7. ಸಂಜೀವ ಎಂ. ಪಾಟೀಲ್‌ 4-8-2006 ಪೂರ್ವಾಹ್ನ 3-2-2009 

8. ಕೆ. ಪರಶುರಾಮು 2-8-2006 ಪೂರ್ವಾಹ್ನ 1-2-2009 

9. ಕಲಾಕೃಷ್ಣಸ್ವಾಮಿ 2-8-2006 ಪೂರ್ವಾಹ 1-2-2009 
ಣಿ ೩ 

10. ಕೆ.ಜಿ. ದೇವರಾಜು 2-8-2006 ಪೂರ್ವಾಹ್ನ 2-2-2009 




















ಕರ್ನಾಟಕ ರಾಜ್ಯಪಾಲರ ಆದೇಶಾಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಪಿ.ಆರ್‌. 445 ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 
ಅಧಿಸೂಚನೆ 


ಸಂಖ್ಯೆ: ಹೆಚ್‌ಡಿ 170 ಎಸ್‌ಎಸ್‌ಟಿ 2011, ಬೆಂಗಳೂರು, ದಿನಾಂಕ: 05ನೇ ಏಪ್ರಿಲ್‌, 2011. 


147 ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆ-2011, ದಿನಾಂಕ: 09-04-2011ರಂದು ನಡೆಯುವ ಸಂಬಂಧ ಕಾನೂನು 
ಮತ್ತು ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ದಂಡ ಪ್ರಕ್ರಿಯಾ ಸಂಹಿತೆ 1973 (ಕೇಂದ್ರ ಕಾಯಿದೆ ಸಂಖ್ಯೆ2-1974)ರ ಕಲಂ 21ರಲ್ಲಿ ಪ್ರದತ್ತವಾಗಿರುವ 
ಅಧಿಕಾರವನ್ನು ಚಲಾಯಿಸಿ, ಸದರಿ ಸಂಹಿತೆಯಲ್ಲಿ ನೀಡಬಹುದಾದ ಎಲ್ಲಾ ಅಧಿಕಾರಗಳನ್ನು ನೀಡಿ, ಚುನಾವಣೆ ಪ್ರಕ್ರಿಯೆ ಮುಗಿಯುವರೆಗೆ, ಈ 
ಅಧಿಸೂಚನೆಯೊಂದಿಗೆ ಲಗತ್ತಿಸಿರುವ ಅನುಬಂಧದ ಕೋಷ್ಠಕದಲ್ಲಿನ ಕಲಂ(2)ರಲ್ಲಿ ನಮೂದಿಸಿರುವ ಅಧಿಕಾರಿಗಳನ್ನು ವಿಶೇಷ ಕಾರ್ಯನಿರ್ವಾಹಕ 
ದಂಡಾಧಿಕಾರಿಗಳನ್ನಾಗಿ ಕಲಂ (3)ರಲ್ಲಿ ತೋರಿಸಿರುವ ಸ್ಥಳಗಳಿಗೆ ದಿನಾಂಕ: . 08-04-2011ರಿ೦ಂದ 09-04-2011ರವರೆಗೆ ನೇಮಕ ಮಾಡಿ 
ಆದೇಶಿಸಲಾಗಿದೆ. 






































ಕಮ 
108 ಅಧಿಕಾರಿಯ ಹೆಸರು ಮತ್ತು ಪದನಾಮ ಕ್ಷೇತ್ರ ವ್ಯಾಪ್ತಿ 
Fo) 
(1) (2) (3) 
I ಶ್ರೀ ರಾಮಕೃಷ್ಣಪ್ಪ, ಎ.ಇ.ಇ. 2ನ., ಬಂಗಾರಪೇಟೆ, ಕೋಲಾರ | 50,49,51,44,35,36,34,65,62,63,46,47,48,45,80,81,82, 
| ಜಿಲ್ಲೆ. ಕೋಲಾರ 73,66,59,67. 
5 ಶ್ರೀ ಜೆ. ಕೃಷ್ಣಮೂರ್ತಿ ಎ.ಇ.ಇ., ಲೋಇ, ಕೋಲಾರ ಜಿಲ್ಲೆ, | 202,205,206,195,196,197,219,218,223,222, 
i ಕೋಲಾರ 221,220,170,171,172,174,173,179. 
ಶ್ರೀ ಆರ್‌.ಎ. ರಘುನಾಥಶೆಟಿ, ಎ.ಇ.ಇ. ನೀರಾವರಿ ಇಲಾಖೆ, 
3. = ಹ ಪೂತ ಸ 1,2,5,6,13,12,15,18,24,33,37,32,31,28,38,39 
ಬೇತಮಂಗಲ 
ಶ್ರೀ ಬಸವರಾಜ್‌, ಸಹಾಯಕ ನಿರ್ದೇಶಕರು, ರೇಷೆ ಇಲಾಖೆ, 
4. Fe ಬ ಸ್ವ ಸ 14,19,23,25,22,21,27,10,7,11,4,3,8,9. 
ಬಂಗಾರಪೇಟೆ. 
ಶ್ರೀ ನಾರಾಯಣಸ್ತಾಮಿ, ಸಹಾಯಕ ನಿರ್ದೇಶಕರು, 
SN ಚಷ್ಟಾ ಭಜ ಚಟ್‌ 16,17,26,29,20,30,42,41,61,60,52,43,40. 
ತೋಟಗಾರಿಕೆ ಇಲಾಖೆ, ಬಂಗಾರಪೇಟೆ. 
ಕಿ ಶ್ರೀ ಧನಂಜಯ, ಸಹಾಯಕ ನಿರ್ದೇಶಕರು, ಕೃಷಿ ಇಲಾಖೆ, | 58,53,68,57,56,54,55,125,126,127,128,84,88, 
“ ಬಂಗಾರಪೇಟೆ. 85,86,87,83,90,91,89,69,70,71,72. 
2 ಶ್ರೀ ಕೆ.ಬಿ. ಆನಂದ, ತಾಲ್ಲೂಕು ಸಮಾಜ ಕಲ್ಯಾಣಾಧಿಕಾರಿ, 168,167,166,165,169,177,178,190,181,182,183, 
` ಬಂಗಾರಪೇಟೆ 184,185,187,186. 
8 ಶ್ರೀ ಜಿ. ರಾಮಕೃಷ್ಣಪ್ಪ, ರೇಷೇ ವಿಸ್ತರಣಾಧಿಕಾರಿಗಳು, ರೇಷ್ಮೆ | 192,199,198,189,188,200,209,211,213,216,217,224,215,20 
ಇಲಾಖೆ, ಬಂಗಾರಪೇಟೆ. 8, 225,201,207,212,214,210. 
9. | ಶೀ ಎಂ. ನಾರಾಯಣಪ್ಪ, ಮುಖ್ಯಾಧಿಕಾರಿಗಳು, ಪುರಸಭೆ. | 97/08116,105,106,107,117,121118,119,120,103,110,114. 
ಬಂಗಾರಪೇಟೆ 
ಶೀ ಅಮತ್‌, ಸಹಾಯಕ ನಿರ್ದೇಶಕರು, ಮೀನುಗಾರಿಕೆ 75,74,79,76,77,78,93,92,134,135,136,137,147,148, 
10. (೨ ಲ | 
ಇಲಾಖೆ, ಬೇತಮಂಗಲ 149,151,162. 

















ಭಾಗ-೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ ೨೧೫ 








ಶ್ರೀ ಸಿದ್ಧರಾಜು, ಸಹಾಯಕ ನಿರ್ದೇಶಕರು, ಅಕ್ಷರ 


156,161,150,158,159,157,160,175,180,191,193,194,204,203. 
ದಾಸೋಹ, ಬಂಗಾರಪೇಟೆ 


11. 





ಶ್ರೀ ರಜನೀಕಾಂತ್‌ ಮಲ್ಲಿ, ಕಾರ್ಯನಿರ್ವಹಣಾಧಿಕಾರಿಗಳು, 


ತ ತ 109,113,115,99,100,101,102,104,108,111,112,95,96,94.138. 
ತಾಲ್ಲೂಕು ಪಂಚಾಯಿತಿ, ಬಂಗಾರಪೇಟೆ. 


12. 





ಶ್ರೀ ಈರಾಸ್ವಾಮಿ, ಸಿ.ಡಿ.ಪಿ.ಓ. ಮಹಿಳಾ ಮತ್ತು ಶಿಶು 146,139,144,152,145,155,163,164,176,133,130,131,132,129, 


13. 
ಅಭಿವೃದ್ಧಿ ಇಲಾಖೆ, ಬಂಗಾರಪೇಟೆ. 122,123,124,140,141,142,143,153,154. 

















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಸಿ. ಸಿದ್ದಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ 


ಪಿ.ಆರ್‌. 446 (ಕಾನೂನು ಮತ್ತು ಸುವ್ಯವಸ್ಥೆ, ಕಾಫಿಪೋಸಾ ಮತ್ತು ಅಭಿಯೋಗಗಳು). 


ಅಧಿಸೂಚನೆ 
ಸಂಖ್ಯೆ: ಒಳ 103 ಪೊಸಿಪ 2011, ಬೆಂಗಳೂರು, ದಿನಾಂಕ: 01ನೇ ಏಪ್ರಿಲ್‌, 2011. 
ಶ್ರೀ ಶಶಿಧರ ಪ್ರಸಾದ, ಸೂಪರಿಂಟೆಂಡೆಂಟ್‌ ಆಫ್‌ ಪೊಲೀಸ್‌ (ಸಶಸ್ತ) ಪ್ರಸ್ತುತ ದಂಡನಾಯಕರು, ಕರ್ನಾಟಕ ವಿಧಾನ ಸಭೆ ಸಚಿವಾಲಯ, 
ಬೆಂಗಳೂರುರವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಗಳ ನಿಯಮ 285(1)(ಎ)ರನ್ವಯ ಸದರಿ ನಿಯಮಗಳ ನಿಯಮ 285(2)ರಡಿಯಲ್ಲಿ 
ವಿಧಿಸಿರುವ ಷರತ್ತುಗಳನ್ನು ಪೂರೈಸುವ ಷರತ್ತಿಗೊಳಪಟ್ಟು, ದಿನಾಂಕ 01-04-2011ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವ-ಇಚ್ಚಾ ನಿವೃತ್ತಿ 
ಹೊಂದಲು ಸರ್ಕಾರವು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಟಿ.ಎನ್‌. ರವಿಪ್ರಕಾಶ್‌, 
ಪಿ.ಆರ್‌. 447 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್‌ ಸೇವೆಗಳು). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 449 ಸಅಸೇ 2010, ಬೆಂಗಳೂರು, ದಿನಾಂಕ: 6ನೇ ಏಪ್ರಿಲ್‌, 2011. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವದರೆಗೆ ವೇತನ ಶ್ರೇಣಿ ₹ 20025-525-22650-600-26250-675-28275ರ ಉಪಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ಡಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 


























ನ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
ಕ್ರಮ ಸಂ. ನಿರ್ವಹಿಸುತ್ತಿರುವ ಇಲಾಖೆ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 

1) ಎಂ.ಎನ್‌. ಸೋಮಶೇಖರ್‌, ಉಪ ಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ - 
ಶಿಕ್ಷಣ ಇಲಾಖೆ, (ವಯಸ್ಕರ ಶಿಕ್ಷಣ ಮತ್ತು ಗ್ರಂಥಾಲಯ) | ಶ್ರೀ ಎಚ್‌.ಆರ್‌. ನಾಗೇಂದ್ರ ಇವರ ವರ್ಗಾವಣೆಯಿಂದ 

ತೆರವಾದ ಹುದ್ದೆ. 

2) ಹೆಚ್‌.ಎನ್‌. ಪ್ರಸಾದ್‌, ಉಪ ಕಾರ್ಯದರ್ಶಿ, ಕೃಷಿ ಇಲಾಖೆ - ಶ್ರೀ ವಿ. ಕುಮಾರ್‌ 
ಸಹಕಾರ, ಕೃಷಿ ಮತ್ತು ತೋಟಗಾರಿಕೆ ಹಾಗೂ ಇವರ ವರ್ಗಾವಣೆಯಿಂದ ತರವಾದ ಹುದ್ದೆ. 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ 
(ಕಾನೂನು ಕೋಶ) 

ಭಾಗ 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಉಪಕಾರ್ಯದರ್ಶಿಗಳನ್ನು ಸಾರ್ವಜನಿಕ ಹಾಗೂ ಆಡಳಿತಾತ್ಮಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ 
ವರ್ಗಾಯಿಸಿ ನೇಮಿಸಲಾಗಿದೆ: 


೨೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್‌ ೨೮, ೨೦೧೧ ಭಾಗ-೨ 

















ಕ್ರಮ ಸಂ. ಉಪಕಾರ್ಯದರ್ಶಿಯ ಹೆಸರು ಮತ್ತು ಇಲಾಖೆ ವರ್ಗಾಯಿಸಿ ನೇಮಿಸಲಾದ ಹುದ್ದೆ : ಇಲಾಖೆ 
1) ಎಚ್‌.ಆರ್‌. ನಾಗೇಂದ್ರ ಉಪ ಕಾರ್ಯದರ್ಶಿ, ಇಂಧನ ಇಲಾಖೆ - ಶ್ರೀಮತಿ ಪಾರ್ವತಿ 
ಉಪಕಾರ್ಯದರ್ಶಿ, ಯುವಜನ ಸೇವಾ ಇಲಾಖೆ. ಕೇಶವಾಚಾರ್‌ ಇವರ ಮುಂಬಡಿಯಿಂದ ತೆರವಾದ ಹುದ್ದೆ. 
2) ಎ. ಕುಮಾರ್‌ ಉಪಕಾರ್ಯದರ್ಶಿ, ಆರ್ಥಿಕ ಇಲಾಖೆ - 
ಉಪಕಾರ್ಯದರ್ಶಿ, ಕೃಷಿ ಇಲಾಖೆ ಶ್ರೀ ಹೆಚ್‌. ಗಣೇಶಮೂರ್ತಿ ಇವರ ವಯೋ ನಿವೃತ್ತಿಯಿಂದ 
ತೆರವಾದ ಹುದ್ದೆ. 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ.ಆರ್‌. ವಿಜಯಾನಂದ ಶರ್ಮ, 
ಪಿ.ಆರ್‌. 448 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿ.ಆ.ಸು. ಇಲಾಖೆ (ಸೇವೆಗಳು-3). 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 589 ಸಅಸೇ 2010, ಬೆ೦ಗಳೂರು, ದಿನಾಂಕ: 2ನೇ ಏಪ್ರಿಲ್‌, 2011. 


ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಕೆಳಕಂಡ ಜಂಟಿ ಕಾರ್ಯದರ್ಶಿಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 


ಮುಂದಿನ ಆದೇಶದವರೆಗೆ ವೇತನ ಶ್ರೇಣಿ ₹ 26250-675-30300-750-34800-850-36500ರ ಅಪರ ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ 
ನೀಡಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಲ್ಲಿ ಸ್ಥಳ ನಿಯುಕ್ತಿಗೊಳಿಸಿ ನೇಮಿಸಲಾಗಿದೆ. 














ಕಮ ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ 
RAT ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ : ಇಲಾಖೆ 
ಸಂ. ನಿರ್ವಹಿಸುತ್ತಿರುವ ಇಲಾಖೆ a 
1) ಎ.ಎನ್‌. ಶ್ರೀಧರ್‌ ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಅಪರ ಕಾರ್ಯದರ್ಶಿ ವೃಂದಕ್ಕೆ 
ಆರ್ಥಿಕ ಇಲಾಖೆ (ಆಡಳಿತ) ಉನ್ನತೀಕರಿಸಿ ಆರ್ಥಿಕ ಇಲಾಖೆಯಲ್ಲಿಯೇ ಮುಂದುವರೆಸಲಾಗಿದೆ. 
2) ಜಾಯ್ಸ್‌ ಸುರೇಂದ್ರ ಅಪರ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ - ಹೊಸದಾಗಿ ಸೃಜಿಸಲಾದ ಹುದ್ದೆ 
ಸಿ.ಆ.ಸು. ಇಲಾಖೆ (ಆಡಳಿತ) 














ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎ.ಆರ್‌. ವಿಜಯಾನಂದ ಶರ್ಮ, 
ಪಿ.ಆರ್‌. 449 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ(ಸೇವೆಗಳು-3) 


PERSONNEL AND ADMINISTRATIVE REFORMS SECRETARIAT 
NOTIFICATION 
NO. DPAR 132 SAS 2011, Bengaluru, Dated 2™ April, 2011. 


The services of Sri V.P. Baligar, IAS (KN 80), Principal Secretary to Government, Commerce & Industries 
Department, Bengaluru are placed at the disposal of Government of India with w.e.f. 8-4-2011 (afternoon) for being appointed as 
Chairman and Managing Director, Housing & Urban Development Corporation Limited [HUDCO], New Delhi in the Ministry of 
Housing and Urban Poverty Alleviation on deputation basis, for a period of 03 years with effect from the date of assumption of 


charge of the post or until further orders, whichever is earlier. 


Sri V.P. Baligar, IAS is relieved from the State Government on 8-4-2011 (afternoon) to take up the new assignment at 


the Centre. 


The is issued in pursuance of the Communication No.26/7/2010-EO(SM.l), dated 15-03-2011 of Department of 
Personnel & Training, Government of India and Order No.1-14012/17/2010-H, dated 25-03-2011 of the Ministry of Housing & Urban 
Poverty Alleviation, Government of India, New Delhi. 
By Order and in the Name of the Governor of Karnataka, 
ASHOK P. ATRE, 


Under Secretary to Government, 
P.R. 450 D.P.& AR (Service-l) 


